ಕರ್ನಾಟಿಕ ವಿಧಾನ ಪರಿಷತ್ತು 


ಕೇಂದ್ರಗಳಲ್ಲಿ ರೈತರಿಗೆ ಯಾವ ಯಾವ 


ಯಾಂತಿಕ ಸಲಕರಣೆಗಳನ್ನು 
ಒದಗಿಸಲಾಗಿದೆ; (ಮಾಹಿತಿ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1135 (1310) 
ಸದಸ್ಯರ ಹೆಸರು ಶ್ರೀ. ಕಾಂತರಾಜ್‌ (ಬಿಎ೦ಎಲ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸುವ ದಿನಾಂಕ 18/03/2020 

| ಉತ್ತರಿಸುವ ಸಜಿವರು ಕೃಷಿ ಸಚಿವರು 

ಪಸಂ ಪ್ರಶ್ನೆ ಉತ್ತರ 

ಅ) |ರಾಜ್ಯದಲ್ಲಿ 2019-20 ನೇ ಸಾಲಿನಲ್ಲಿ |-'ಹೌದು, 2019-20ನೇ ಸಾಲಿನಲ್ಲಿ 
ಕೃಷಿ ಯಾಂತ್ರಿಕ ಉಪಕರಣಗಳನ್ನು | ಹೋಬಳಿಗಳಲ್ಲಿ ಸ್ಥಾಪಿಸಿರುವ ಕೃಷಿ 
ಬಾಡಿಗೆ ಆಧಾರದ ಮೇಲೆ ರೈತರಿಗೆ | ಯಂತ್ರಧಾರೆ ಕೇಂದ್ರಗಳ ಮುಖಾಂತರ ಬಾಡಿಗೆ 
'ದಗೆಸಜಾಗುತಿಚಿಃ ಆಧಾರದ " ಮೇಲೆ ಕೃಷಿ 
ಶಿಸು ಪಿತ ಯಂತ್ರೋಪಕರಣಗಳನ್ನು ರೈತರಿಗೆ 

ಒದಗಿಸಲಾಗುತ್ತಿದೆ. 

ಆ) |ಹಾಗಿದಲ್ಲಿ, ರೈತರಿಗೆ | ರೈತರಿಗೆ ಅನುಕೂಲವಾಗುವಂತೆ ಪ್ರಸ್ತುತ, ಕೃಷಿ 
|! ಅನುಕೂಲವಾಗುವಂತೆ ಸದರಿ ಕೃಷಿ! ಯಂತ್ರಧಾರೆ ಕೇಂದ್ರಗಳನ್ನು “ಹೋಬಳಿ 
ಯಾಂತಿಕ ಉಪಕರಣಗಳ ಮಟ್ಟದಲ್ಲಿ 1" ವ್ಯಾಪ್ತಿಯಲ್ಲಿ ಸ್ಥಳಾವಕಾಶ 

| A ಮತ್ತು ರೈತರಿಂದ ಬೇಡಿಕೆ ಇರುವ ಸ್ಮಳದ 

ಹರಗ ಲ ಸ ಆಧಾರದ ಮೇಲೆ ತೆರೆಯಲಾಗಿರುತದೆ. 

4 ಪ೦ಚಾಯುತೆ | ಸಲ್ಲಿಯವರೆಗೆ : ರಾಜ್ಯದಲ್ಲಿ 542 ಕೃಷಿ 

ಸ್ಥಾನಗಳಲ್ಲಿ ತೆರೆಯಲಾಗಿದೆಯೇ; ಯಂತ್ರಧಾರೆ ಕೇಂದ್ರಗಳನ್ನು 
ಸ್ಥ್ಮಾಪಿಸಲಾಗಿರುತ್ತದೆ. 

ಇ) ಈ ಕೃಷಿ ಯಾಂತಿಕ ಉಪಕರಣಗಳ | ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ, ಸ್ಥಳೀಯ 


ಬೆಳೆಗಳಿಗೆ ಅನುಗುಣವಾಗಿ ಹಾಗೂ ರೈತರಿಂದ 
ಬೇಡಿಕೆಯಿರುವ ಯಂತ್ರೋಪಕರಣಗಳನ್ನು 
ಜಿಲ್ಲಾ ಮಟ್ಟಿದ ಸಮಿತಿಯಿಂದ 
ಅನುಮೋದನೆ ಪಡೆದು ದಾಸ್ತಾನು ಮಾಡಿ 
ರೈತರಿಗೆ ಬಾಡಿಗೆ ಆಧಾರದ ಮೆರೆಗೆ 
ಒದಗಿಸಲಾಗುತ್ತಿದೆ. ಕೃಷಿ ಯಂತ್ರಧಾರೆ 
ಕೇಂದ್ರಗಳಲ್ಲಿ ಭೂಮಿ ಸಿದ್ದತೆಯಿಂದ 
ಕೊಯ್ದು ಮತ್ತು ಕೊಯ್ಲೋತ್ತರ ಹಾಗೂ 
ಸಂಸ್ಕರಣಾ ಉಪಕರಣಗಳನ್ನು 
ಒದಗಿಸಲಾಗುತ್ತಿದೆ. ಒದಗಿಸಲಾಗುವ 
ಯಂತ್ರೋಪಕರಣಗಳ ವಿವರಗಳನ್ನು 
ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಈ) | ಇತ್ತೀಚಿನ ಆಧುವಿಕ ಕೃಷಿ ಯಾಂತಿಕ | ಹೌದು, ಇತ್ತೀಚಿನ ಆಧುನಿಕ ಕೃಷಿ 
ಉಪಕರಣಗಳನ್ನು ರಿಯಾಯಿತಿ | ಯಂತ್ರೋಪಕರಣಗಳಾದ ರೊಟೋವೇಟರ್‌, 
ದರದಲ್ಲಿ ರೈತರಿಗೆ ಒದಗಿಸಿ ಕೊಡಲು ಮ 4 A ey 
3 M ಸಗೊಬರ ಸಂ ಕ್ರ , ಭತ್ತ ನಾ 
ಸರ್ಕಾವಪ್ರಮ ಸ್ಹಗೂಹ್ಬುಪುದ£ ಮಾಡುವ ಯಂತ್ರ, ಅಂತರ ಬೇಸಾಯ ಮತ್ತು 

ಕಳೆ ತೆಗೆಯುವ ಯಂತ್ರಗಳು, ಸಸ್ಯ ಸಂರಕ್ಷಣಾ 
ಉಪಕರಣಗಳು (ಬೂಮ್‌ ಸ್ಟೇಯರ್‌ ಗಳು), 
ಬಹು ಬೆಳೆ ಕಟಾವು ಯಂತ್ರ, ರೀಪರ್‌ ಮತ್ತು 
ಬೈಂಡರ್‌, ಕಬ್ಬು ಕಟಾವು ಯಂತ್ರಗಳು, ಬಹು 
ಬೆಳೆ ಒಕ್ಕಣೆ ಯಂತ್ರ ಮತ್ತು ಸಣ್ಣ 
ಯಂತ್ರಚಾಲಿತ ಎಣ್ಣೆ ಗಾಣಗಳನ್ನು. ರೈತರಿಗೆ 
ಸಹಾಯಧನದಡಿ ಮತ್ತು ಕೃಷಿ ಯಂತ್ರಧಾರೆ 
ಕೇಂದ್ರಗಳಲ್ಲಿ ಬಾಡಿಗೆ ಆಧಾರದ ಮೇರೆಗೆ ಸಹ 
ನೀಡಲಾಗುತ್ತಿದೆ. 

ಉ) |ತುಮಕೂರು ಜಿಲ್ಲೆಯಲ್ಲಿ ಯಾವ ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಸಂಸ್ಥೆಗಳ 
ಯಾವ ಸ್ಥಳದಲ್ಲಿ ಕೃಷಿ ಯಾಂತ್ರಿಕ | ಮೂಲಕ ಇಲ್ಲಿಯವರೆಗೆ 49 ಕೃಷಿ ಯಂತ್ರಧಾರೆ 
ಉಪಕರಣಗಳ ಕೇಂದ್ರಗಳನ್ನು aM SNR ಸ 
ತೆರೆಯಲಾಗಿದೆ? (ತಾಲ್ಲೂಕುವಾರು gd ಠಾ Re 
ಮಾಹಿತಿ ನೀಡುವುದು) ತಾಲ್ಲೂಕುವಾರು ವಿವರಗಳನ್ನು 


ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಕೃಇ/ಕೃಮಸ/18/2020 


eas son 


ಯಪಾಡಿರರವರಟೋಟಟಿಿಿಿರೆಗವ ದರಿ ವಯದರಿರಿಂಿಬಾಮಿವಬುನಾಯುವನಯಿನುಯುಯಿದ 


ಅನುಬಂಧ-1 (ಎಲ್‌.ಸಿ.ಕ್ಯೂ-1310)( ಸಕ್ಕ ಗುರು3ಲ್ಲಕು) 


' ಕ್ರ.ಸಂ. | ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಲಾಗಿರುವ ಯಂತ್ರೋಪಕರಣಗಳು 


A ಭೂಮಿ ಸಿದ್ದತೆಯ ಉಪಕರಣಗಳು 

ಟ್ರ್ಯಾಕ್ಟರ್‌ ಮತ್ತು ಟ್ರ್ಯಾಕ್ಸ್ಗ ಬಿಡಿ ಭಾಗಗಳು ಉದಾ: ಹುಕ್‌, ಟೈಲರ್‌, ಟ್ರಾಲಿ, ಬೋಲ್ಡ 
ಇತ್ಯಾದಿ ” 
ಪವರ್‌ ಟಿಲ್ಲರ್‌ 


13 ಪ್ಯಾಡಿ ಪ್ಲಾಂಟರ್‌ 


ಫರೋ ಒಪನರ್‌/ರಿಡ್ಡರ್‌ 


&| 
ಟಿ 4 
SENS 


ರೋಟೋ ಟೆಲ್‌ ಡ್ರಿಲ್‌ 
ರೈಸ್‌ ಟ್ರೇ ನರ್ಸರಿ ಪ್ರಿಪರೇಷನ್‌ ಮಷೀನ್‌ ವಿತ್‌ ಟ್ರೇಸ್‌ 


ಅಂತರ ಕೃಷಿ ಸಲಕರಣೆ ' 
ವೀಡ್‌ ಸ್ಲಾಶರ್‌. 


ಟ್ರ್ಯಾಕ್ಟರ್‌/ಪವರ್‌ ಟಿಲ್ಲರ್‌ ಮೌಂಟೆಡ್‌/ಪವರ್‌ ಆಪರೇಟೆಡ್‌ ಹೈ ಟೆಕ್‌ ಪಿ.ಪಿ. 
ಎಕ್ಯೂಪ್‌ಮೆಂಟ್‌ 


/ 


£ [ಕೊಯಿಲು ಮತ್ತು ಒಕ್ಕಣಿ ಮಾಡುವ ಉಪಕರಣಗಳು 


22 |ಬಹುಬೆಳ ಒಕ್ಕಣೆ ಯಂತ್ರ 


ಶೇಂಗಾ ಡಿಗ್ಗರ್‌ 


2 9 
ಶೇಂಗಾ ಪಾಡ್‌ ಸ್ರಿಪರ್‌ 


ಹಾರ್ವೆಸ್ಟರ್‌ ರೀಪರ್‌ 


ಕಂಬೈನ್ಸ್‌ ಹಾರ್ವೆಸ್ಪ ರ್‌ 


ಬೇಲರ್‌ 


ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಉಪಕರಣಹಳು 


ಶುಗರ್ಕೇನ್‌ ತ್ರಾಶ್‌ ಕಟ್ಟರ್‌ 


ಕೋಕೋನಟ್‌ ಫ್ರಾಂಡ್‌ ಚಾಪರ್‌ 


ಚಾಫ್‌ ಕಟರ್‌ 


ಕೃಷಿ ಸಂಸ್ಕರಣಾ ಉಪಕರಣಗಳು 


ದಾಲ್‌ ಪ್ರೋಸೆಸರ್‌ 
ಮಿನಿ ರೈಸ್‌ ಮಿಲ್‌ 


ಮಿನಿ ಆಯಿಲ್‌ ಎಕ್‌ಸ್‌ಪೆಲ್ಲರ್‌ 


ರಾಗಿ ಪಾಲಿಶಿಂಗ್‌ ಮೆಷಿನ್‌ 
ರಾಗಿ ಕ್ಷೀನಿಂಗ್‌ ಮೆಷಿನ್‌ 


ಶುಗರ್‌ ಕೇನ್‌ ಕ್ರಶರ್‌ 


ಫ್ಲೋರ್‌ ಮಿಲ್‌ 


ಪಲ್ಪರೈಸರ್ಗಳು 


ರವಾ/ಕ್ಯಾಟಲ್‌ ಪೀಡ್‌ ಮೆಷಿನ್‌ 


40 [ಚಿಲ್ಲಿ ಪೌಂಡಿಗ್‌ ಮೆಷಿನ್‌ 


41 |ಶಾವಿಗೆ/ವರ್ಮಿಸಿಲ್ಲಿ ಮೆಷಿನ್‌ 


42 |ಶುಗರ್‌ ಕೇನ್‌ ಜ್ಯೂಸ್‌ ಮೇಕಿಂಗ್‌ ಮೆಷಿನ್‌ 


43 |ವೀಟ್‌ ಪಾಲಿಶರ್‌ 
ಡೀಸೆಲ್‌ ಪಂಪ್‌ ಸೆಟ್‌ಗಳು 


ಓದಗಿಸಲಾಗುವುದು. 


Ome 


ಈ ಮೇಲೆ ತಿಳಿಸಿರುವ ಯಂತ್ರೋಪಕರಣಗಳನ್ನು ಹೊರೆತುಪಡಿಸಿ ರೈತರಿಂದ ಬೇಡಿಕೆಯಿರುವ 
ಹಾಗೂ ಇತರೆ ಆಧಿನಿಕ ಯಂತ್ರೋಪಕರಣಗಳನ್ನು ಜಿಲ್ಲಾ ಮಟ್ಟದ ಸಮಿತಿಯಿಂದ 
ಅನುಮೋದನೆ ಪಡೆದು ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ದಾಸ್ತಾನುಮಾಡಿ ರೈತರಿಗೆ 


ಉಪ ಕೃಷಿ ನಿರ್ಕೇಶಕರಿ 
(ಜತೆ ಪ್ರಯೋಗ), ಚೆಂಗಳೂಡಿ 


ಈ 


ಅನುಬಂಧೆ - 2 (ಎಲ್‌.ಸಿ.ಕ್ಯೊ - 1310) ಸೃಜ್ಛಿರಸುತ ಬ್ಲ) 
ತುಮಕೂರು ಜಿಲ್ಲೆಯಲ್ಲಿ 2014-15 ರಿಂದ 2019-20 ನೇ ಸಾಲಿನವರೆಗೆ ಅನುಷ್ಪಾವಾಗಿರುವ ಕೃಷಿ ಯಂತ್ರಧಾರೆ ಕೇಂದ್ರಗಳ ವಿವರಗಳು 
1 ಅನುಷ್ಟಾನ ಅನುಷ್ಠಾನ 
p Ha ತಾಲ್ಲೂಕು ಹೋಬಳಿ ಮಾಡಿರುವ ಅನುಮೋದಿತ ಸಂಸ್ಥೆಗಳು ಮಾಡಿರುವ 
ಸ್ಥಳೆ/ಗ್ರಾಮ ವರ್ಷ 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
* | ಚಕ್ಕನಾಯಕ | ಹಂದನಕೆರೆ ಹಂದನಕೆರೆ ಯೋಜನೆ(ರ) Ba 
7) ಸಹಳ್ಳಿ ಕಂದಿಕೆರೆ ಕಂದಿಕೆರೆ ಮೆ. ವಿ.ಎಸ್‌.ಟಿ. ಟೆಲ್ಪರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
3 ಹುಳಿಯಾರು ಹುಳಿಯಾರು ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ರರ್ಸ್‌ ಲಿ. 2016-17 
a ಶೆಟ್ಟಿಕೆರೆ ಶೆಟ್ಟಿಕೆರೆ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
E ಕಸಬಾ ಚೆ.ನಾಹಳ್ಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
6 ಚೇಳೂರು ಚೇಳೂರು | 2014-15 
ಯೋಜನೆ(ರಿ) } 
| ಸಿ.ಎಸ್‌.ಪುರ ಸಿ.ಎಸ್‌.ಪುರ ಮೆ. ವಿ.ಎಸ್‌ಟಿ. ಟೆಲ್ಲರ್ಸ್‌ ಟ್ರಾಕೃರ್ಸ್‌ ಠಿ. 2016-17 
"8 - ಹಾಗಲವಾಡಿ ಹಾಗಲವಾಡಿ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
9 ಕಡಬ ಕಡಬ ಮೆ. ವರ್ಷಾ ಅಸೋಸಿಯೇಟ್ಸ್‌” 2019-20 
10 ಕಸಬಾ ಜಿ.ಹೊಸಹಳ್ಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
14 ಅಮೃತೂರು ಅಮೃತೂರು ಯೋಜನೆ) 2014-15 
12 | ್ಬಟಿಗೆಲ್‌ ಹುಲಿಯೂರುದುರ್ಗ | ಹುಲಿಯೂರುದುರ್ಗ |ಮೆ. ನಿಎಸ್‌ಪ. ಟೆಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
13 ಯಡಿಯೂರು ಯಡಿಯೂರು ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
14 ಹುತ್ರಿದುರ್ಗ ಹುತ್ರಿದುರ್ಗ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
15 ಕಸಬಾ ಬಿಳಿದೇವಾಲಯ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
16 ಕೊತ್ತಗೆರೆ ಹೊನ್ನೇನಹಳ್ಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
17 ಹೊನ್ನವಳ್ಳಿ ಹೊನ್ನವಳ್ಳಿ ಹಣನ) 2014-15 
18 | 3ಪಟೂರು [ನೊಣವಿನಕೆರೆ ನೊಣವಿನಕೆರೆ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕರ್ಸ್‌ ಲಿ. 2016-17 
19 ಬಿಳಿಗೆರೆ ಕೆ.ಬಿ. ಕ್ರಾಸ್‌ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
20 ಕಸಬಾ ಹಿಂಡಿಸ್ಕೆ. ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
_ p ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧ 
3 ಮಾಯಸಂದ್ರ ಮಾಯಸಂದ್ರ ಯೋಜನೆ(ರಿ) 2014-15 
>2 | ತುರುವೇಕೆರೆ ದಬ್ಬೇಘಟ್ಟ ದಬ್ಬೇಘಟ್ಟ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
[23 | ದಂಡಿನಶಿವರ ದಂಡಿನಶಿವರ ಮೆ. ವಿ.ಎಸ್‌.ಟಿ. ಟಿಲ್ಪರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
24 ಕಸಬಾ ತುರುವೇಕೆರೆ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
“> | ತುಮಕೂರು | ಹೆಬ್ಬೂರು ಹೆಬ್ಬೂರು ಯೋಜನೆ!) iiss 
K ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ & 
26 | ತುಮಕೂರು | ಗೂಳೂರು ಗೂಳೂರು | 2014-15 
ಯೋಜನೆ(ರಿ) 


ಅನುಷ್ಟಾನ ಅನುಷ್ಠಾ | 
kl ತಾಲ್ಲೂಕು | ಹೋಬಳಿ ಮಾಡಿರುವ ಅನುಮೋದಿತ ಸಂಸ್ಥೆಗಳು ಮಾಡಿ | 
ಸಂ. ಸ್ಥಳ/ಗ್ರಾಮ ಸರೇ 
5 [ಪಷಮಕೂರು (ಬೆಳ್ಳಾವಿ ಬೆಳ್ಳಾವಿ ಧು. ನಎಸ್‌ಪ. ಚಿಲ್ಲರ್‌ ಡ್ರಾಕಸ್ಸ್‌ ರಿ. 067 
೨8 | ತುಮಕೂರು | ಊರ್ಡಿಗೆರೆ ಊರ್ತಿಗೆರೆ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ MET | 
29 | ತುಮಕೂರು | ಕಸಬಾ ಹೊಳವನಹಳ್ಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
30 | ತುಮಕೂರು | ಕೋರಾ ಕೊಳಾಲ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
p ಧ ಶ್ರೀಕ್ಷೇತ್ರ ಧರ್ಮಸ್ಥಳಗಾ ಮಾಭೀವೃದ್ಧಿ 
31 | ಫಾರಟಗೆರೆ ಪಿ.ಎನ್‌. ದುರ್ಗ ಸಿ.ಎನ್‌. ದುರ್ಗ ಯೋಜನೆ(ರ) 2014-15 
32 ಹೊಳವನಹಳ್ಳಿ ಹೊಳವನಹಳ್ಳಿ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
33 ಕೊಳಾಲ ಕೊಳಾಲ ಮೆ. ವಿ.ಎಸ್‌.ಟೆ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ ಲಿ. 2016-17 
34 ಕಸಬ ಓಬಳಾರ್ದೇವರಹಳ್ಳಿ . | ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
35 ಕೊಡಿಗೇನಹಳ್ಳಿ | ಕೊಡಿಗೇನಹಳ್ಳಿ | ್ಯೋಟನೇರ) 2014-15 
36 | 4 |ಅಡವನಕಲ್ಳಿ ಬಡವನಹಳ್ಳಿ |ಪೆ.ವಿ.ಎಸ್‌.ಟಿ. ಟಿಲ್ಲಸ್‌ ನಡಾಕರ್ಸ್‌ರಿ. 201617 
37 ಮಿಡಿಗೇಶಿ ಮಿಡಿಗೇಶಿ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ವ ೯ಲಿ. 2016-17 
38 ಕಸಬಾ ಮರುವೇಕೆರೆ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
5 ಪುರವರ ಬ್ಯಾಲ್ಯ ಪು.ನರ್ಷಾ ಅಸೋಸಿಯೇಟ್ಸ್‌ sisao 
40 ಐ.ಡಿ. ಹಳ್ಳಿ ಐ.ಡಿ. ಹಳ್ಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ನೆಳ ಗ್ರಾಮಾಭೀವೃದ್ದಿ 
41 ನಾಗಲಮಡಿಕೆ ನಾಗಲಮಡಿಕೆ K 2014-15 
skid ಯೋಜನೆ(ರಿ) _ 
42 ಮಂಗಳವಾಡ ಮಂಗಳವಾಡ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟರ್ಸ್‌ [48 2016-17 
ವೈ.ಎನ್‌. ವೈ.ಎನ್‌. 
ke ಹೊಸಕೋಟೆ ಹೊಸಕೋಟೆ ಪೆ. ವಿ.ಎಸ್‌.ಟಿ. ಟಿಲರ್ಸ್‌ ಟ್ರಾಕ್ಟರ್ಸಲ. | 
44 ಕಸಬಾ ಕಿಲಾರದಹಳ್ಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭೀವೃದ್ಧಿ 
45 ರ್ಗಡಗೆರೆ ರ್ಗಡಗೆರೆ ಯೋಜನೆ(ರ) t 2014-15 
46 |$ರಾ ಬುಕ್ಕಾಪಟ್ಟಣ ಬುಕ್ಕಾಪಟ್ಟಣ ಮೆ. ವಿ.ಎಸ್‌.ಟಿ. ಟೆಲ್ಲರ್ಸ್‌ ಟ್ರಾಕೃರ್ಸ್‌ ಲಿ. 2016-17 
47 ದೊಡ್ಡಾಲದಮರ ದೊಡ್ಡಾಲದಮರ ಮೆ. ವಿ.ಎಸ್‌.ಟಿ. ಟಿಲ್ಲರ್ಸ್‌ ಟ್ರಾಕ್ಟೆರ್ಸ್‌ ಲಿ. 2016-17 
48 ಕಸಬ ಗುಳಿಗೇನಹಳಿ ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
49 ಹುಲಿಕುಂಟೆ ಬರಗೂರು ಮೆ. ವರ್ಷಾ ಅಸೋಸಿಯೇಟ್ಸ್‌ 2019-20 
| ¥ “Nf 


